ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 1506 
ಸದಸ್ಯರ ಹೆಸರು 2 ಶ್ರೀ ಬಸವರಾಜ ಪಾಟೇಲ್‌ ಇಟಗಿ (ಸ್ಥಳೀಯ ಸಂಸ್ಥೆಗಳ ಕೇತು 
ಉತ್ತರಿಸಬೇಕಾದ ದಿನಾಂಕ : 18.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು 
KRKKRKK 
ನಾನಾ ನ ರ p 
ಅ) | ರಾಯಚೂರು ಆರ್‌.ಟೆ.ಪಿ.ಎಸ್‌. ನಲ್ಲಿ 2015-16 ಹಾಗೂ 2016-17 ರಲ್ಲಿ ನೈಜ ಉತ್ಪಾ ದನಯು 
ಪ್ರತಿ ವರ್ಷ ತಾಂತ್ರಿಕ | ಕೇಂದ್ರ ವಿದ್ಯುತ್‌ ಪ್ರಾಧಿಕಾರ ವಿಗದಿಪಡಿಸಿದ ವಿದ್ಯುತ್‌ 
ತೊಂದರೆಯಿಂದಾಗಿ ವಿದ್ಯುತ್‌ | ಉತ್ಪಾದನೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. 


ಉತ್ಪಾದನೆ ಕುಂಠಿತಗೊಳ್ಳುತ್ತಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ: "2017-18, 2018-19 ಮತ್ತು 2019-20 ರಲ್ಲಿ ನೈಜ ವಿದ್ಯುತ್‌ 


ಉತ್ಪಾದನೆಯು ಕೇ೦ದ್ರ ವಿದ್ಯುತ್‌ ಪಾಧಿಕಾರ ನಿಗದಿಪಡಿಸಿದ 
ವಿದ್ಯತ್‌ ಉತ್ಪಾದನೆ ನೋ ಲೋಡ್‌ ಡಿಮ್ಯಾಂಡ್‌ನಿಂದಾಗಿ 
ಸ್ಪಲ್ಪ ಕುಂಠಿತವಾಗಿದೆ. 


ಆ) ಬಂದಿದ್ದಲ್ಲಿ ಈ ಬಗ್ಗೆ ಸರ್ಕಾರ ಪ್ರಸ್ತುತ " ನಿಯಮಗಳಂತೆ : ವಿದ್ಯುತ ಉತ್ಪಾದನಾ 
ನಿಷ್ಕಾಳಜಿ ತೋರಿಸುತ್ತಿರುವುದಕ್ಕೆ | ಘಟಿಕಗಳನ್ನು ಚಾಲನೆಗೊಳಿಸುವ ಹಾಗೂ ಸ್ಥಗಿತಗೊಳಿಸುವ 
ಕಾರಣಗಳೇನು ಮತ್ತು ವಿದ್ಯುತ್‌ NS ead Rl 
| ಆಧಾರದ ಅ ಲ್ಲಿ ಕೈಗೊಳ್ಳಲಾಗುತ್ತಿದೆ. ಎಂ ನಟ್ಟಿ 
ಮ pe ರ ತಯಾರಿಕೆಯಲ್ಲಿ ' ಮಹಾರಾಷ್ಟ, ಮತ್ತು ಉತರ ಪ್ರದೇಶಗಳ 
ಸರ್ಕಾರ ಕೈಗೊಂಡ ಕ್ರಮವೇನು? ಮಾದರಿಯಂತೆ ಕರ್ನಾಟಕ ಎ೦ಓಡಿ ಪಟ್ಟೆಯ ತಯಾರಿಕೆಯ 
ವಿಧಾನದಲ್ಲಿ ಪರಿಷ್ಕರಿಸಲು' ನಿಯಮಾವಳಿಯನ್ನು 
ನೀಡುವಂತೆ KE್ಣ೦ ಗೆ ಕರ್ನಾಟಕ ವಿದ್ಯುತ್‌ ನಿಗಮ 
ನಿಯಮಿತದಿಂದ ಅಹವಾಲನ್ನು ಸಲ್ಲಿಸಲಾಗಿದೆ. 


ಪ್ರಸ್ತುತ ಘಟಕ-8 ರ ಜನರೇಟರ್‌ ನ ದುರಸ್ತಿ ಕಾರ್ಯವು 
ಪ್ರಗತಿಯಲ್ಲಿದ್ದು,' ಮಾರ್ಚ್‌. 202011 ರ ಅಂತ್ಯದೊಳಗೆ 
ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. ಅಲ್ಲದೇ ಘಟಕಗಳಲ್ಲಿ 
ಕಾಣಿಸಿಕೊಳ್ಳುವ . ಬಾಯ್ದ್ಗರ್‌ ಟ್ಯೂಬ್‌ ಲೀಕೆಜ್‌ಗಳ ದುರಸ್ತಿ 
ಸಾರ್ಯವನ್ನು ಕೂಡಲೇ ಕೈಗೊಂಡು ಘಟಕಗಳನ್ನು € ವಿದ್ಯುತ್‌ 
ಉತ್ಪಾದನೆಗೆ ಸಜ್ನುಗೊಳಿಸಲಾಗುತ್ತಿದೆ. 


ಅಲ್ಲದೇ,  ಅವಶ್ಯಕತೆಗನುಗುಣವಾಗಿ 2017-18 ರಲ್ಲಿ 
ರಾಯಚೂರು ಶಾಖೋತ್ಪನ್ನ ವಿದ್ಯುತ್‌ ಕೇಂದ್ರದ ಘಟಕ 1 
ಮತ್ತು 2 ರ ನವೀಕರಣ ಮತ್ತು ಆಧುನಬೀಕರಣವನ್ನು 
ಕೈಗೊಳ್ಳಲಾಗಿದೆ ಹಾಗೂ ಘಟಕ 3 ರ ನವೀಕರಣ ಮತ್ತು: 
ಆಧುನೀಕರಣವನ್ನು 2021-22 ರಲ್ಲಿ ಪ್ರಸ್ತಾಪಿಸಲಾಗಿದೆ. 


ಸಂಖ್ಯೆ: ಎನರ್ಜಿ 86 ಇಬಿಎಸ್‌ 2021 ಎಜೆ 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


